ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಸಾರಿಗೆ ನಿಗಮಗಳಲ್ಲಿ ನಿರ್ವಾಹಕರುಗಳನ್ನು ಅಮಾನತ್ತು ಮಾಡುತ್ತಿರುವ ಬಗ್ಗೆ 
ಶ್ರೀ ಲಹರ್‌ ಸಿಂಗ್‌ ಸಿರೋಯಾ (ವಿಧಾನಸಭೆಯಿಂದ ಚುನಾಯಿತರಾದವರು):- 


491(396) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು 
ತಿಳಿಸುವರೆ :- 


(ಅ) ಸಾರಿಗೆ ನಿಗಮಗಳಲ್ಲಿ ಬಸ್‌ ಮಾರ್ಗ ತಪಾಸಣೆ ವೇಳೆ ಸಣ್ಣ ತಪ್ಪು ಕಂಡು ಬಂದರೂ ನಿರ್ವಾಕರುಗಳನ್ನು 
ಅಮಾನತ್ತು ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) 2020 ನೇ ಸಾಲಿನಲ್ಲಿ ಅಮಾನತ್ತುಗೊಳಿಸಲಾದ ನಿರ್ವಾಹಕರುಗಳ ಸಂಖ್ಯೆ ಎಷ್ಟು ; (ಹೆಸರುಗಳು ಮತ್ತು 
ಕಾರಣಗಳ ಸಹಿತ ಪೂರ್ಣ ವಿವರ ನೀಡುವುದು) 


(ಇ) ಅಮಾನತ್ತು ಮಾಡಲು ಇರುವ ಕಾನೂನಿನಲ್ಲಿರುವ ಅಂಶಗಳಾವುವು? (ವಿವರಗಳನ್ನು ಒದಗಿಸುವುದು) 


